Kerala Gazette No. 37 dated 21st September 2021 . 

, 


PART I 


Section iii 


मेव जयते 


OF KERAL 


ಕೇರಳ ಸರಕಾರ 


ಕಾನೂನು 


( ಶಾಸನ ರಚನೆ - ಎಚ್ ) ಇಲಾಖೆ 


ಅಧಿಸೂಚನೆ 


2019 ಮಾರ್ಚ್ 2 , 
ತಿರುವನಂತಪುರಂ , 1194 ಕುಂಭ 18 


ನಂಬ್ರ 6746 / ಲೆಗ್ , ಎಚ್ 1 / 2018 / ಕಾನೂನು . 


1940 ಫಾಲ್ಗುಣ 


11 . 


2019 ಮಾರ್ಚ್ 2 ನೇ ದಿನಾಂಕದಂದು ಕೇರಳ ರಾಜ್ಯಪಾಲರು ಪ್ರಖ್ಯಾಪಿಸಿದಂತಹ ಈ 
ಕೆಳಗಿನ ಅಧ್ಯಾದೇಶವನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ಈ ಮೂಲಕ ಪ್ರಕಟಿಸಲಾಗುವುದು . 


ರಾಜ್ಯಪಾಲರ ಆಜ್ಞಾಪ್ರಕಾರ , 


ಬಿ . ಜಿ . ಹರೀಂದ್ರನಾಥ್ , 
ಕಾನೂನು ಕಾರ್ಯದರ್ಶಿ . 


G 72 / 2019 / GPC . 


57 


2 


2019 ರ 20 ನೇ ನಂಬ್ರ ಆಧ್ಯಾದೇಶ 


2019 ರ ಕೇರಳ ಸಹಕಾರಿ ಆಸ್ಪತ್ರೆ ಸಮುಚ್ಚಯ , ವೈದ್ಯಕೀಯ ವಿಜ್ಞಾನಗಳ ಅಕಾಡೆಮಿ ಹಾಗೂ 

ಸಂಬಂಧಿತ ಸಂಸ್ಥೆಗಳು ( ವಹಿಸಿಕೊಳ್ಳುವಿಕೆ ಹಾಗೂ ಆಡಳಿತ ನಿರ್ವಹಣೆ ) ಅಧ್ಯಾದೇಶ 


ಭಾರತ ಗಣರಾಜ್ಯದ ಎಪ್ಪತ್ತನೇ ವರ್ಷದಲ್ಲಿ ಕೇರಳ ರಾಜ್ಯಪಾಲರು ಪ್ರಖ್ಯಾಪಿಸಿದುದು . 
ಕಣ್ಣೂರು ಜಿಲ್ಲೆಯ ಪರಿಯಾರಂನಲ್ಲಿ ಕೇರಳ ರಾಜ್ಯ ಸಹಕಾರಿ ಆಸ್ಪತ್ರೆ ಸಮುಚ್ಛಯ 
ಹಾಗೂ ವೈದ್ಯಕೀಯ ವಿಜ್ಞಾನಗಳ ಆಕಾಡೆಮಿ ಅನುಕ್ರಮವಾಗಿ ಕಾರ್ಯಾಚರಿಸುತ್ತಿದ್ದಂತಹ 
ಹಾಗೂ ಈಗ ಸರಕಾರ ನೇಮಿಸಿದಂತಹ ಕಂಟ್ರೋಲ್ ಬೋರ್ಡು ಆಡಳಿತ 
ನಿರ್ವಹಿಸುವಂತಹ ಸಹಕಾರಿ ಆಸ್ಪತ್ರೆ ಸಮುಚ್ಛಯ , ವೈದ್ಯಕೀಯ ವಿಜ್ಞಾನಗಳ 
ಅಕಾಡೆಮಿ ಹಾಗೂ ಸಂಬಂಧಿತ ಸಂಸ್ಥೆಗಳನ್ನು ಸರಕಾರ ವಹಿಸಿಕೊಳ್ಳುವುದಕ್ಕೂ 

ಆಡಳಿತ ನಿರ್ವಹಿಸುವುದಕ್ಕೂ ವ್ಯವಸ್ಥೆ ಮಾಡುವುದಕ್ಕಿರುವ 


ಒಂದು 
ಅಧ್ಯಾದೇಶ 


ಪೀಠಿಕೆ ರಾಜ್ಯದ ಉತ್ತರ ಭಾಗದಲ್ಲಿನ ಚಿಕಿತ್ಸಾ ಸೌಲಭ್ಯಗಳನ್ನು ಉತ್ತಮಗೊಳಿಸುವುದಕ್ಕೂ 
ಸಹಕಾರಿ ಕ್ಷೇತ್ರದಲ್ಲಿ ಒಂದು ವೈದ್ಯಕೀಯ ಕಾಲೇಜನ್ನು ಸ್ಥಾಪಿಸುವುದಕ್ಕೂ ಬೇಕಾಗಿ ಸರಕಾರಕ್ಕೆ 
ಟ್ರಸ್ಟಿ ಹಕ್ಕು ಇರುವ ಕಣ್ಣೂರು ಜಿಲ್ಲೆಯ ಕಡನ್ನಪ್ಪಳ್ಳಿ ವಿಲೇಜಿನ ರೀ ಸರ್ವೆ 25617 ನೇ 
ನಂಬ್ರದಲ್ಲಿ ಒಳಪಟ್ಟ 48.1562 ಹೆಕ್ಟರ್ ವ್ಯಾಪ್ತಿಯಿರುವ ಸ್ಥಳದಲ್ಲಿ ಸರಕಾರದ 
ಸಹಭಾಗಿತ್ವದೊಂದಿಗೆ ಸಹಕಾರಿ ಆಸ್ಪತ್ರೆ ಸಮುಚ್ಛಯ ಹಾಗೂ ವೈದ್ಯಕೀಯ ವಿಜ್ಞಾನಗಳ 
ಅಕಾಡೆಮಿಯನ್ನು ಸ್ಥಾಪಿಸಲ್ಪಟ್ಟಿರುವುದರಿಂದಲೂ 

ಪ್ರಸ್ತುತ ಸಂಸ್ಥೆಗಳ ಆಡಳಿತ ನಿರ್ವಹಣೆಗಾಗಿ ಸಂಬಂಧಪಟ್ಟ ಸೊಸೈಟಿಗಳು ಸರಕಾರೀ 
ಭದ್ರತೆಯಲ್ಲು ಹಾಗೂ ಅಲ್ಲದೆಯು , ಸರಕಾರದೊಂದಿಗೆ ಹಾಗೂ ವಿವಿಧ ಆರ್ಥಿಕ 
ಸಂಸ್ಥೆಗಳೊಂದಿಗೆ ಆರ್ಥಿಕ ಸಹಾಯ ವಿಷಯದಲ್ಲೂ ಸಾಲ ವಿಷಯದಲ್ಲೂ ತುಂಬಾ 
ಋಣಿಯಾಗಿರುವುದರಿಂದ ಹಾಗೂ ನಷ್ಟದಿಂದ ಕಾರ್ಯವೆಸಗುತ್ತಿದ್ದಂತಹ ಸೊಸೈಟಿಗಳಿಗೆ ಪ್ರಸ್ತುತ 
ಆರ್ಥಿಕ ಸಹಾಯ ಹಾಗೂ ಸಾಲಗಳನ್ನು ಮರುಪಾವತಿಸಲು ಸಾಧ್ಯವಾಗದಂತಹ ಸನ್ನಿವೇಶದಲ್ಲಿ 
ಸಂಸ್ಥೆಗಳನ್ನು ಉಳಿಸಿಕೊಳ್ಳುವುದರ ಅವಶ್ಯಕತೆಯನ್ನು ಗಣನೆಗೆ ತೆಗೆದುಕೊಂಡು ಸರಕಾರವು ಪ್ರಸ್ತುತ 
ಸಾಲ ಬಾಧ್ಯತೆಗಳನ್ನು ಮರುಪಾವತಿಸುವುದರಿಂದಲೂ 


58 


3 


ಅಂತಹ ಸಾಲ ಬಾಧ್ಯತೆಗಳನ್ನು ಸರಕಾರವು ಮರುಪಾವತಿಸಿದರೂ ಸಂಸ್ಥೆಗಳನ್ನು 
ಮುಂದುವರಿದು ನಡೆಸಲು ಸೊಸೈಟಿಗಳು ಪುನಃ ಸಾಲ ಪಡೆಯಬೇಕಾಗಿರುವುದರಿಂದ ಆ ಮೂಲಕ 
ಪುನಃ ಭಾರಿ ಸಾಲ ಬಾಧ್ಯತೆಗಳಿಗೆ ಒಳಪಟ್ಟು ಸಂಸ್ಥೆಗಳ ಚಟುವಟಿಕೆಗಳು ಸ್ಥಂಭನಾವಸ್ಥೆಗೆ ಸಾಗಲು 
ಸಾಧ್ಯವಿದೆಯೆಂದು ಮನವರಿಕೆಯಾಗಿರುವುದರಿಂದಲೂ 

ವೈದ್ಯಕೀಯ ಕಾಲೇಜಿನ , ಆಸ್ಪತ್ರೆಯ ಹಾಗೂ ಸಂಬಂಧಿತ ಸಂಸ್ಥೆಗಳ ದಕ್ಷ ಆಡಳಿತಾ 
ನಿರ್ವಹಣೆಯನ್ನು ದೃಢಪಡಿಸುವುದಕ್ಕಾಗಿ ಸಹಕಾರಿ ಆಸ್ಪತ್ರೆ ಸಮುಚ್ಛಯ ಹಾಗೂ ವೈದ್ಯಕೀಯ 
ವಿಜ್ಞಾನಗಳ ಅಕಾಡೆಮಿಯ ಆಡಳಿತ ನಿರ್ವಹಣೆಯನ್ನು ಸರಕಾರವು ವಹಿಸಿಕೊಳ್ಳುವುದಕ್ಕೆ ವ್ಯವಸ್ಥೆ 
ಮಾಡಬೇಕಾದುದು ಅಗತ್ಯವೆಂದು ಮನವರಿಕೆಯಾಗಿರುವುದರಿಂದಲೂ , 

2018 ರ ಕೇರಳ ಸಹಕಾರಿ ಆಸ್ಪತ್ರೆ ಸಮಚ್ಛಯ ಹಾಗೂ ವೈದ್ಯಕೀಯ ವಿಜ್ಞಾನಗಳ 
ಅಕಾಡೆಮಿ ( ಕಾರ್ಯನಿರ್ವಹಣೆ ಹಾಗೂ ಆಡಳಿತ ನಿರ್ವಹಣೆಯನ್ನು ವಹಿಸಿಕೊಳ್ಳುವಿಕೆ ) 
ಅಧ್ಯಾದೇಶ ( 2019 ರ 1 ) ದ ಪ್ರಕಾರ ಕೇರಳ ರಾಜ್ಯ ಸಹಕಾರಿ ಆಸ್ಪತ್ರೆ ಸಮುಚ್ಚಯ ಹಾಗೂ 
ವೈದ್ಯಕೀಯ ವಿಜ್ಞಾನಗಳ ಅಕಾಡೆಮಿಯ ಆಡಳಿತ ನಿರ್ವಹಣೆಯನ್ನು ಸರಕಾರವು ವಹಿಸಿಕೊಂಡು 
ಒಂದು ತಾತ್ಕಾಲಿಕ ವ್ಯವಸ್ಥೆಯಾದಂತಹ ಕಂಟ್ರೋಲ್ ಬೋರ್ಡಿಗೆ ಹಸ್ತಾಂತರಿಸಿರುವುದರಿಂದಲೂ , 

ರಾಜ್ಯದ ಇತರ ಸರಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಸಾರ್ವಜನಿಕರಿಗೆ ಚಿಕಿತ್ಸೆ 
ಲಭ್ಯವಾಗುವಂತಹ ಅದೇ ಖರ್ಚಿನಲ್ಲಿ ಪರಿಯಾರಂ ವೈದ್ಯಕೀಯ ಕಾಲೇಜಿನಲ್ಲೂ ಹಾಗೂ 
ಸಂಬಂಧಿತ ಸಂಸ್ಥೆಗಳಲ್ಲೂ ಚಿಕಿತ್ಸೆ ಹಾಗೂ ಇತರ ಸೇವೆಗಳನ್ನು ಲಭ್ಯಗೊಳಿಸುವ 
ಆವಶ್ಯಕತೆಯಿದೆಯೆಂದು ಮನವರಿಕೆಯಾಗಿರುವುದರಿಂದಲೂ , 

ಪ್ರಾರಂಭ ಹಂತದಲ್ಲಿನ ಸಾಲ ಬಾಧ್ಯತೆ ಒಳಗೊಂಡು ಭಾರಿ ಬಾಧ್ಯತೆಯು 
ಅಸ್ತಿತ್ವದಲ್ಲಿರುವುದರಿಂದ , ಕೇರಳ ಕೋ - ಆಪರೇಟಿವ್ ಹೋಸ್ಪಿಟಲ್‌ ಏಂಡ್‌ ಸೆಂಟರ್‌ ಫೋರ್ 
ಅಡ್ವಾನ್ಸ್ಡ್ ಮೆಡಿಕಲ್ ಸರ್ವಿಸಸ್ ( ಕೆ.ಸಿ.ಎಚ್.ಸಿ. ) , ಅಕಾಡೆಮಿ ಓಫ್ ಮೆಡಿಕಲ್ 
ಸಯನ್ಸಸ್ ( ಎ ಸಿ ಎಂ ಇ ) ಹಾಗೂ ಸಂಬಂಧಿತ ಸಂಸ್ಥೆಗಳಾದ ಪರಿಯಾರಂ ವೈದ್ಯಕೀಯ 
ಕಾಲೇಜು , ಪರಿಯಾರಂ ದಂತ ಕಾಲೇಜು , ಅಕಾಡೆಮಿ ಆಫ್ ಫಾರ್ಮಸೂಟಿಕಲ್ ಸಯನ್ಸಸ್ , 
ಕಾಲೇಜ್ ಓಫ್ ನರ್ಸಿಂಗ್ -ಪರಿಯಾರಂ , ಸ್ಕೂಲ್ ಓಫ್ ನರ್ಸಿಂಗ್ - ಪರಿಯಾರಂ , ಸಹಕಾರಿ 
ಹೃದಯಾಲಯ ಪರಿಯಾರಂ , ವೈದ್ಯಕೀಯ ಕಾಲೇಜ್ , ಪಬ್ಲಿಕ್ ಸ್ಕೂಲ್ , ಇನ್ಸ್ಟಿಟ್ಯೂಟ್ 
ಓಫ್ ಪಾರಾ - ಮೆಡಿಕಲ್ ಸಯನ್ಸಸ್ ಎಂಬಿವುಗಳ ಆಡಳಿತ ನಿರ್ವಹಿಸುವುದರಲ್ಲಿ ತೊಂದರೆ 
ಎದುರಿಸುವ ಸನ್ನಿವೇಶದಲ್ಲಿ , ಮೇಲೆ ಸೂಚಿಸಿದಂತಹ ಸಂಸ್ಥೆಗಳನ್ನು ಸರಕಾರದಲ್ಲಿ 
ನಿಹಿತಗೊಳಿಸುವುದಕ್ಕಾಗಿ , 1969 ರ ಕೇರಳ ಸಹಕಾರಿ ಸಂಘ ನಿಯಮಗಳಲ್ಲಿನ 54 ( 2 ) , 180 

59 


4 


ಎಂಬೀ ನಿಯಮಗಳ ಪ್ರಕಾರ ರಿಜಿಸ್ಟ್ರಾರರ ವಿಶೇಷ ಅನುಮತಿಯೊಂದಿಗೆ ನಡೆಸಿದ 
ಕೆ.ಸಿ.ಎಚ್.ಸಿ. ಜನರಲ್ ಬೋಡಿ ಸಭೆಯು ಸರಕಾರದೊಂದಿಗೆ ಕೋರುವುದಕ್ಕಾಗಿ 
ಏಕಾಭಿಪ್ರಾಯದಿಂದ ಅಂಗೀಕರಿಸಿ ಗೊತ್ತುವಳಿಯನ್ನು ಮಂಜೂರುಮಾಡಿರುವುದರಿಂದಲೂ , 

ಸಾರ್ವಜನಿಕ ಹಿತಾಸಕ್ತಿಯಿಂದ ಹಾಗೂ ಪರಿಯಾರಂ ವೈದ್ಯಕೀಯ ಕಾಲೇಜುಗಳಲ್ಲಿ 
ಕಲಿಯುವ ವಿದ್ಯಾರ್ಥಿಗಳ ಶೈಕ್ಷಣಿಕ ಸುರಕ್ಷೆಯನ್ನು ಗಣನೆಗೆ ತೆಗೆದು , ರಾಜ್ಯದ ಉತ್ತರ 
ಭಾಗದಲ್ಲಿನ ವೈದ್ಯಕೀಯ ಶಿಕ್ಷಣಕ್ಕೂ ಆರೋಗ್ಯ ಕ್ಷೇತ್ರದಲ್ಲೂ ಉತ್ತಮ ಸೌಕರ್ಯಗಳನ್ನು 
ದೃಢಪಡಿಸುವುದೆಂಬ ಉದ್ದೇಶ ಗುರಿಯನ್ನು ಸಾಕ್ಷಾತ್ಕರಿಸುವುದಕ್ಕೂ ಬೇಕಾಗಿ , ಪರಿಯಾರಂ 
ವೈದ್ಯಕೀಯ ಆಸ್ಪತ್ರೆ ಹಾಗೂ ಸಂಬಂಧಿತ ಸಂಸ್ಥೆಗಳನ್ನು ಸರಕಾರವು ವಹಿಸಿಕೊಂಡು ದಕ್ಷವಾಗಿ 
ಆಡಳಿತ ನಡೆಸಲು ತೀರ್ಮಾನಿಸಿರುವುದರಿಂದಲೂ , 


ಕೇರಳ ರಾಜ್ಯ ವಿಧಾನಸಭೆಯು ಅಧಿವೇಶನದಲ್ಲಿಲ್ಲದಿರುವುದರಿಂದ ಹಾಗೂ ತಾನು ತ್ವರಿತ 
ಕ್ರಮ ಕೈಗೊಳ್ಳವ ಅವಶ್ಯಕವಾದ ಸನ್ನಿವೇಶವು ಅಸ್ತಿತ್ವದಲ್ಲಿದೆಯೆಂದು ಕೇರಳ ರಾಜ್ಯಪಾಲರಿಗೆ 
ಮನವರಿಕೆಯಾಗಿರುವುದರಿಂದಲೂ , 


ಈಗ , ಆದುದರಿಂದ , ಭಾರತ ಸಂವಿಧಾನದ 213 ನೇ ಅನುಚ್ಛೇದದ ಖಂಡ ( 1 ) 
ಪ್ರಕಾರ ನೀಡಲ್ಪಟ್ಟ ಅಧಿಕಾರಗಳನ್ನು ವಿನಿಯೋಗಿಸಿ , ಕೇರಳ ರಾಜ್ಯಪಾಲರು ಈ ಕೆಳಗಿನ 
ಅಧ್ಯಾದೇಶವನ್ನು ಪ್ರಖ್ಯಾಪಿಸಲು ಇಚ್ಛಿಸುವರು : 

ಸಣ್ಣ ಹೆಸರು ಮತ್ತು ಪ್ರಾರಂಭ.- ( 1 ) ಈ ಅಧ್ಯಾದೇಶವನ್ನು 2019 ರ ಕೇರಳ 
ಸಹಕಾರಿ ಆಸ್ಪತ್ರೆ ಸಮುಚ್ಚಯ , ವೈದ್ಯಕೀಯ ವಿಜ್ಞಾನಗಳ ಆಕಾಡೆಮಿ ಹಾಗೂ ಸಂಬಂಧಿತ ಸಂಸ್ಥೆಗಳು 
( ವಹಿಸಿಕೊಳ್ಳುವಿಕೆ ಹಾಗೂ ಆಡಳಿತ ನಿರ್ವಹಣೆ ) ಅಧ್ಯಾದೇಶವೆಂದು ಕರೆಯಬಹುದು . 

( 2 ) ಇದು ಕೂಡಲೇ ಜಾರಿಗೆ ಬರುವುದಾಗಿದೆ . 


1 . 


2 . 


ನಿರ್ವಚನಗಳು . ಈ ಅಧ್ಯಾದೇಶದಲ್ಲಿ , ಸಂದರ್ಭವು ಇತರ ರೀತಿಯಲ್ಲಿ 
ಅಗತ್ಯಪಡಿಸದಿದ್ದಲ್ಲಿ , 

( ಎ ) “ ವೈದ್ಯಕೀಯ ವಿಜ್ಞಾನಗಳ ಅಕಾಡೆಮಿ ” ಎಂದರೆ ಕಣ್ಣೂರು ಜಿಲ್ಲೆಯ 
ಪರಿಯಾರಂನಲ್ಲಿನ ವೈದ್ಯಕೀಯ ವಿಜ್ಞಾನಗಳ ಅಕಾಡೆಮಿ ಎಂದರ್ಥ ಹಾಗೂ 1860 ರ ಸಂಘಗಳ 
ನೋಂದಣಿ ಅಧಿನಿಯಮ ( 1860 ರ 21 ನೇ ಕೇಂದ್ರ ಅಧಿನಿಯಮ ) ದ ಕೆಳಗೆ 1993 ರ 503 ನೇ 
ನಂಬ್ರ ನೋಂದಣಿ ಸರ್ಟಿಫಿಕೇಟಿನೊಂದಿಗೆ ನೋಂದಣಿ ಮಾಡಲ್ಪಟ್ಟಿರುವುದಾದ ಸೊಸೈಟಿ ಎಂದರ್ಥ ; 


60 


5 


( ಬಿ ) “ ಕಂಟ್ರೋಲ್ ಬೋರ್ಡ್ ” ಎಂದರೆ 2018 ರ ಕೇರಳ ಸರಕಾರಿ ಆಸ್ಪತ್ರೆ 
ಸಮುಚ್ಛಯ ಹಾಗೂ ವೈದ್ಯಕೀಯ ವಿಜ್ಞಾನಗಳ ಅಕಾಡೆಮಿ ( ಕಾರ್ಯನಿರ್ವಹಣೆ ಹಾಗೂ 
ಆಡಳಿತ ನಿರ್ವಹಣೆಯನ್ನು ವಹಿಸಿಕೊಳ್ಳುವಿಕೆ ) ಅಧ್ಯಾದೇಶ ( 2019 ರ 1 ) ದ 3 ನೇ ವಿಭಾಗ 
ಪ್ರಕಾರ ನೇಮಿಸಲ್ಪಟ್ಟ ಕಂಟ್ರೋಲ್ ಬೋರ್ಡ್ ಎಂದರ್ಥ ; 

ಸಿ ) 

“ ಸಹಕಾರಿ ಆಸ್ಪತ್ರೆ ಸಮುಚ್ಛಯ ” ಎಂದರೆ 1969 ರ ಕೇರಳ ಸಹಕಾರಿ 
ಸ ೦ ಘ ಅಧಿನಿಯಮ ( 1969 ರ 21 ) ದ ಕೆಳಗೆ 4386 ನೇ ನಂಬ್ರ ನೋಂದಣಿ 
ಸರ್ಟಿಫೀಕೆಟಿನೊಂದಿಗೆ ನೋಂದಣಿ ಮಾಡಲ್ಪಟ್ಟ ಕಣ್ಣೂರಿನ ಕೇರಳ ರಾಜ್ಯ ಸಹಕಾರಿ ಆಸ್ಪತ್ರೆ 
ಸಮುಚ್ಛಯ ಹಾಗೂ ಸೆಂಟರ್ ಫೋರ್ ಅಡ್ವಾನ್ಸ್ ಮೆಡಿಕಲ್ ಸರ್ವಿಸಸ್ ಲಿಮಿಟೆಡ್ 
ಎಂದು ಕರೆಯಲ್ಪಡುವ ಸಹಕಾರಿ ಸಂಘ ಎಂದರ್ಥ ; 

( ಡಿ ) “ ಆರ್ಥಿಕ ಸಂಸ್ಥೆಗಳು ” ಎಂದರೆ ಸೊಸೈಟಿಗಳು ಸಂಸ್ಥೆಗಳ ಆಡಳಿತ 
ನಿರ್ವಹಣೆಗಾಗಿ ಅಥವಾ ಭೌತಿಕ ಸೌಲಭ್ಯಗಳನ್ನು ವಿಪುಲೀಕರಿಸುವುದಕ್ಕಾಗಿ ಹಣ ಸಾಲವಾಗಿ 
ಪಡೆದಿರುವ ಬೇಂಕು , ಸಹಕಾರಿ ಬೇಂಕು , ಅಂತಹ ಇತರ ಹಣ ವಹಿವಾಟು ಸಂಸ್ಥೆಗಳು 
ಎಂದರ್ಥ ; 

( ಇ ) ಸಂಸ್ಥೆಗಳು ” ಎಂದರೆ ವೈದ್ಯಕೀಯ ವಿಜ್ಞಾನಗಳ ಆಕಾಡೆಮಿಯ 
ಮೆಮೋರಂಡಂ ಓಫ್ ಅಸೋಸಿಯೇಷನಿನ ನಿಯಮಗಳ ಹಾಗೂ ರೆಗ್ಯುಲೇಶನುಗಳ ಪ್ರಕಾರ 
ಸ್ಥಾಪಿಸಿರುವ ಪರಿಯಾರಂ ವೈದ್ಯಕೀಯ ಕಾಲೇಜು ಹಾಗೂ ಇತರ ಸಂಬಂಧಿತ ಸಂಸ್ಥೆಗಳು , 
ಸಹಕಾರಿ ಆಸ್ಪತ್ರೆ ಸಮುಚ್ಛಯದೊಳಗೆ ಸ್ಥಾಪಿಸಲ್ಪಟ್ಟಿರುವ ವೈದ್ಯಕೀಯ ಕಾಲೇಜು ಆಸ್ಪತ್ರೆ 
ಹಾಗೂ ಅದಕ್ಕೆ ಸಂಬಂಧಪಟ್ಟದ್ದೂ ಅದಕ್ಕಾಗಿ ಉಪಯೋಗಿಸುವುದಾದ ಡಿಸ್ಪೆನ್ಸರಿ 
ಎಂದರ್ಥ ಹಾಗೂ ಅದರಲ್ಲಿ ವೈದ್ಯಕೀಯ ಕಾಲೇಜಿಗೋ ಆಸ್ಪತ್ರೆಗೋ ಸಂಬಂಧಪಟ್ಟದ್ದೋ 
ಸೇರಿಸಿಕೊಂಡದ್ದೋ ಅನುಬಂಧವಾದದ್ದೂ ಉಪಯೋಗಿಸುವ ಎಲ್ಲಾ ಕಟ್ಟಡಗಳೂ , ಉಪನ್ಯಾಸ 
ಕೊಠಡಿಗಳೂ , ಮೂಸಿಯಂಗಳೂ , ಪ್ರಯೋಗಶಾಲೆಗಳೂ , ಗ್ರಂಥಾಲಯಗಳೂ , ಹೋಸ್ಟೆಲುಗಳೂ 
ಹಾಗೂ ಬೋರ್ಡಿಂಗ್ ಮಂದಿರಗಳೂ ಒಳಪಡುವುದೂ ಹಾಗೂ ಈಗ 2018 ರ ಕೇರಳ 
ಸಹಕಾರಿ ಆಸ್ಪತ್ರೆ ಸಮುಚ್ಚಯ ಹಾಗೂ ವೈದ್ಯಕೀಯ ವಿಜ್ಞಾನಗಳ ಅಕಾಡೆಮಿ 
( ಕಾರ್ಯನಿರ್ವಹಣೆ ಹಾಗೂ ಆಡಳಿತ ನಿರ್ವಹಣೆಯನ್ನು ವಹಿಸಿಕೊಳ್ಳುವಿಕೆ ) ಅಧ್ಯಾದೇಶ 
( 2019 1 ) ದ ಉಪಬಂಧದ ಪ್ರಕಾರದ ಕಂಟ್ರೋಲ್ ಬೋರ್ಡಿನ ಸ್ವಾಧೀನದಲ್ಲಿ ಹಾಗೂ 
ಆಡಳಿತ ನಿಯಂತ್ರಣೆಯಲ್ಲಿರುವ ವೈದ್ಯಕೀಯ ಕಾಲೇಜಿನಲ್ಲೂ ಆಸ್ಪತ್ರೆಯಲ್ಲೂ ಇರುವ ಎಲ್ಲಾ 

61 


ರಿಗಳೂ 


6 


ಟ 


ಆಸ್ತಿಗಳೂ , ಹಕ್ಕುಗಳೂ , ಅಧಿಕಾರಗಳೂ , ಅಧಿಕೃತಗೊಳಿಸುವಿಕೆಗಳೂ , ವಿಶೇಷ ಅಧಿಕಾರಗಳೂ , 
ಪೀಠೋಪಕರಣಗಳೂ , ಸ್ಟೋರ್‌ಗಳೂ , ಸಜ್ಜಕರಣೆಗಳೂ , ಮೋಟಾರ್ ವಾಹನಗಳೂ ಇತರ 
ವಾಹನಗಳೂ , ಕ್ಯಾಶ್ ಬಾಲನ್ನೂ , ಮೀಸಲು ಫಂಡೂ , ನಿಕ್ಷೇಪಗಳೂ , ಬುಕ್ ಡೆಟ್ಸ್ ( ಪುಸ್ತಕ 
ಸಾಲಗಳೂ ) , ಇತರ ಎಲ್ಲಾ ಜಂಗಮ ಹಕ್ಕುಗಳೂ ಹಾಗೂ ಹಿತಾಸಕ್ತಿಗಳೂ ಒಳಗೊಳ್ಳುವುದಾಗಿದೆ . 

( ಎಫ್ ) “ ಸಂಬಂಧಿತ ಸಂಸ್ಥೆಗಳು ” ಎಂದರೆ ವೈದ್ಯಕೀಯ ವಿಜ್ಞಾನಗಳ 
ಅಕಾಡೆಮಿಯ ಕೆಳಗೆ ಕಾರ್ಯಾಚರಿಸುವ ಪರಿಯಾರಂ ವೈದ್ಯಕೀಯ ಕಾಲೇಜು , ಪರಿಯಾರಂ 
ದಂತ ಕಾಲೇಜು , ಅಕಾಡೆಮಿ ಓಫ್ ಫಾರ್ಮಸ್ಕೂಟಿಕಲ್ ಸಯನ್ಸ್ಸ್ , ಕಾಲೇಜ್ ಓಫ್ 
ನರ್ಸಿಂಗ್ - ಪರಿಯಾರಂ , ಸ್ಕೂಲ್ ಓಫ್ ನರ್ಸಿಂಗ್ - ಪರಿಯಾರಂ , ಸಹಕಾರ ಹೃದಯಾಲಯ , 
ಪರಿಯಾರಂ ವೈದ್ಯಕೀಯ ಕಾಲೇಜು , ಪಬ್ಲಿಕ್ ಸ್ಕೂಲ್ ಹಾಗೂ ಇನ್‌ಸ್ಟಿಟ್ಯೂಟ್ ಓಫ್ 
ಪಾರಾ - ಮೆಡಿಕಲ್ ಸಯನ್ಸಸ್ ಎಂದರ್ಥ ; 


ಜಿ ) 


“ ಸರಕಾರ ” ಎಂದರೆ ಕೇರಳ ಸರಕಾರ ಎಂದರ್ಥ ; 


( ಎಚ್ ) ಅಧಿಸೂಚನೆ ” ಎಂದರೆ ಅಧಿಕೃತ ಗಜೆಟ್‌ನಲ್ಲಿ ಪ್ರಕಟಿಸಿದ ಒಂದು 
ಅಧಿಸೂಚನೆ ಎಂದರ್ಥ ; 


( ಐ ) ಅಧ್ಯಾದೇಶ ” ಎಂದರೆ 2018 ರ ಕೇರಳ ಸಹಕಾರಿ ಆಸ್ಪತ್ರೆ ಸಮುಚ್ಚಯ 
ಹಾಗೂ ವೈದ್ಯಕೀಯ ವಿಜ್ಞಾನಗಳ ಅಕಾಡೆಮಿ ( ಕಾರ್ಯನಿರ್ವಹಣೆ ಹಾಗೂ ಆಡಳಿತ 
ನಿರ್ವಹಣೆಯನ್ನು ವಹಿಸಿಕೊಳ್ಳುವಿಕೆ ) ಅಧ್ಯಾದೇಶ ( 2019 1 ) ಎಂದರ್ಥ ; 

( ಜೆ ) ನಿಗದಿಪಡಿಸಿದ ” ಎಂದರೆ ಈ ಅಧ್ಯಾದೇಶದ ಪ್ರಕಾರ ರಚಿಸಿದ 
ನಿಯಮಗಳಿಂದ ನಿಗದಿಪಡಿಸಿದ ಎಂದರ್ಥ ; 


( ಕೆ ) “ ಸೊಸೈಟಿಗಳು ” ಎಂದರೆ ಸಹಕಾರಿ ಆಸ್ಪತ್ರೆ ಸಮುಚ್ಛಯ ಹಾಗೂ 
ವೈದ್ಯಕೀಯ ವಿಜ್ಞಾನಗಳ ಅಕಾಡೆಮಿ ಎಂದರ್ಥ ; 


( ಎಲ್‌ ) ಸ್ಪೆಷಲ್ ಆಫೀಸರ್ ” ಎಂದರೆ 7 ನೇ ವಿಭಾಗ ಪ್ರಕಾರ ನೇಮಿಸಲ್ಪಟ್ಟ 
ಆಫೀಸರ್‌ ಎಂದರ್ಥ . 


3. ಕಂಟ್ರೋಲ್ ಬೋರ್ಡ್ ಸಂಸ್ಥೆಗಳ ಆಡಳಿತ ನಿರ್ವಹಣೆಯನ್ನು ಸರಕಾರಕ್ಕೆ 
ಹಸ್ತಾಂತರಿಸತಕ್ಕದೆಂದು . ತತ್ಕಾಲ ಪ್ರಾಬಲ್ಯದಲ್ಲಿರುವ ಇತರ ಯಾವುದಾದರು ಕಾನೂನಿನಲ್ಲಿ 
ಅಥವಾ ಯಾವುದೇ ನ್ಯಾಯಾಲಯದ ತೀರ್ಪಿನಲ್ಲಿ ಅಥವಾ ಡಿಕ್ರಿಯಲ್ಲಿ ಅಥವಾ 

62 


7 


ಯಾವುದಾದರು ಕರಾರಿನಲ್ಲಿ ಅಥವಾ ಇತರ ದಾಖಲೆಗಳಲ್ಲಿ ಅಥವಾ ಆದೇಶದಲ್ಲಿ ಏನೇ 
ಒಳಗೊಂಡಿದ್ದರೂ , ಈ ಅಧ್ಯಾದೇಶವು ಜಾರಿಗೆ ಬಂದ ಕೂಡಲೇ ಸಂಸ್ಥೆಗಳ ಆಡಳಿತವನ್ನು 
ಕಂಟ್ರೋಲ್ ಬೋರ್ಡ್ ಸರಕಾರಕ್ಕೆ ಹಸ್ತಾಂತರಿಸತಕ್ಕದ್ದು . 

4. ಸಂಸ್ಥೆಗಳು ಸರಕಾರದಲ್ಲಿ ನಿಹಿತಗೊಳ್ಳುವುದೆಂದು.- ಈ ಅಧ್ಯಾದೇಶದ ಪ್ರಾರಂಭ 
ದಿನಾಂಕದಿಂದ ಹಾಗೂ ಅಂದಿನಿಂದ , ತತ್ಕಾಲ ಜಾರಿಯಲ್ಲಿರುವ ಇತರ ಯಾವುದೇ 
ಕಾನೂನಿನಲ್ಲಿ ಅಥವಾ ಯಾವುದೇ ನ್ಯಾಯಾಲಯದ ಯಾವುದೇ ಆದೇಶ , ತೀರ್ಪು , ಡಿಕ್ರಿ 
ಅಥವಾ ಯಾವುದಾದರು ಕರಾರು ಅಥವಾ ದಾಖಲೆಯಲ್ಲಿ ಏನೇ ಒಳಗೊಂಡಿದ್ದರೂ , ಸಂಸ್ಥೆಗಳು 
ಅವುಗಳ ಎಲ್ಲಾ ಆಸ್ತಿಗಳು , ಹಕ್ಕುಗಳು ಹಾಗೂ ಹಿತಾಸಕ್ತಿಗಳು ಹಾಗೂ ಅವು ನೇರವಾಗಿ 
ಅಥವಾ ಅವುಗಳಿಗೆ ಬೇಕಾಗಿ ಪಡೆದಿರುವ ಅಂತಹ ದಿನಾಂಕದೊಳಗೆ ಬಾಕಿಯಾಗಿರುವ 
ಸಾಲಗಳು ಹಾಗೂ ಅದಕ್ಕೆ ಸಂಬಂಧಪಟ್ಟು ಉಂಟಾಗಿರುವ ಎಲ್ಲಾ ರೀತಿಯ ಬಾಧ್ಯತೆಗಳು 
ಹಾಗೂ ಹೊಣೆಗಾರಿಕೆಗಳು ಒಳಗೊಂಡು ಸರಕಾರದಲ್ಲಿ ನಿಹಿತವಾಗುವುದು ಹಾಗೂ ಅವುಗಳಿಗೆ 
ಸಂಬಂಧಿಸಿ ಯಾವುದಾದರು ವ್ಯಕ್ತಿಗಳಿಗೆ ಅಥವಾ ಸೊಸೈಟಿಗಳ ಶೇರು ಹೊಂದಿರುವವರಿಗೆ 
ಇರುವ ಹಕ್ಕು , ಕೈವಶ ಹಕ್ಕು ಹಾಗೂ ಹಿತಾಸಕ್ತಿಗಳು ಇಲ್ಲದಾಗುವುದಾಗಿದೆ . 

ನಿಹಿತಗೊಳಿಸುವಿಕೆಯಿಂದುಂಟಾದ ಸಾಮಾನ್ಯ ಪರಿಣಾಮ . ( 1 ) ತತ್ಕಾಲ 
ಪ್ರಾಬಲ್ಯದಲ್ಲಿರುವ ಇತರ ಯಾವುದೇ ಕಾನೂನಿನಲ್ಲಿ ಅಥವಾ ಯಾವುದೇ ನ್ಯಾಯಾಲಯದ 
ತೀರ್ಪು , ಡಿಕ್ರಿ , ಆದೇಶ ಅಥವಾ ಇತರ ಯಾವುದಾದರು ಕರಾರು ಅಥವಾ ದಾಖಲೆಗಳಲ್ಲಿ 
ಈ ಅಧ್ಯಾದೇಶದ ಪ್ರಾರಂಭಕ್ಕಿಂತ ನಿಕಟಪೂರ್ವದಲ್ಲಿ ಸಂಸ್ಥೆಗಳಿಗೆ ಸಂಬಂಧಿಸಿ ಏನೇ 
ಅಡಕವಾಗಿದ್ದರೂ ಅವುಗಳೆಲ್ಲಾ ಅಂತಹ ಪ್ರಾರಂಭ ದಿನಾಂಕದಿಂದಲೇ ಕೊನೆಗೊಂಡಿರುವುದಾಗಿ 
ಭಾವಿಸತಕ್ಕದ್ದು . 

( 2 ) ಈ ಅಧ್ಯಾದೇಶದ ಪ್ರಾರಂಭಕ್ಕಿಂತ ನಿಕಟ ಪೂರ್ವದಲ್ಲಿ ಸಂಸ್ಥೆಗಳ 
ಹೊಣೆಗಾರಿಕೆ ಹಾಗೂ ಆಡಳಿತ ನಿಯಂತ್ರಣೆಯನ್ನು ವಹಿಸಿಕೊಂಡಿದ್ದಂತಹ ಕಂಟ್ರೋಲ್ 
ಬೋರ್ಡಿನ ಹೊಣೆಗಾರಿಕೆ ಹಾಗೂ ಆಡಳಿತ ನಿಯಂತ್ರಣೆಯು ಅಂತಹ ಪ್ರಾರಂಭ 
ದಿನಾಂಕದಿಂದ ಕೊನೆಗೊಂಡಿರುವುದಾಗಿ ಭಾವಿಸತಕ್ಕದ್ದು . 

ಮೊತ್ತ ಪಾವತಿ- 4 ನೇ ವಿಭಾಗದ ಪ್ರಕಾರ ಸಂಸ್ಥೆಗಳನ್ನು ಹಸ್ತಾಂತರಿಸಲ್ಪಡುವ 
ಹಾಗೂ ಸರಕಾರದಲ್ಲಿ ನಿಹಿತಗೊಳಿಸುವ ಅಗತ್ಯಕ್ಕಾಗಿ , ಈ ಕೆಳಗೆ ಸೂಚಿಸಲ್ಪಡುವ ವಿಭಾಗಗಳಲ್ಲಿ 
ಉಪಬಂಧಿಸಿದಂತಹ ರೀತಿಯಲ್ಲಿ ಸರಕಾರವು ಸೊಸೈಟಿಗಳಿಗೆ ಮೊತ್ತವನ್ನು ನೀಡತಕ್ಕದ್ದು . 


5 . 


6 . 


63 


8 


7. ಮೊತ್ತವನ್ನು ನಿರ್ಧರಿಸುವುದಕ್ಕಾಗಿ ಸ್ಪೆಶಲ್ ಆಫೀಸರ ನೇಮಕಾತಿ . ( 1 ) 6 ನೇ 
ವಿಭಾಗದಲ್ಲಿ ಸೂಚಿಸಿದ ಮೊತ್ತವನ್ನು ನಿರ್ಧರಿಸುವ ಅಗತ್ಯಕ್ಕಾಗಿ , ಲೆಕ್ಕಗಳ ವಿಷಯಗಳಲ್ಲಿ 
ಅನುಭವ ಹಾಗೂ ಸಾಕಷ್ಟು ಜ್ಞಾನವಿರುವ ಒಬ್ಬರನ್ನು ಸರಕಾರವು ಅಧಿಸೂಚನೆಯ ಮೂಲಕ 
ಸ್ಪೆಶಲ್ ಆಫೀಸರಾಗಿ ನಿಯಮಿಸತಕ್ಕದ್ದು . 

( 2 ) ಈ ಅಧ್ಯಾದೇಶದ ಪ್ರಕಾರದ , ಸ್ಪೆಶಲ್ ಆಫೀಸರಿಗೆ ನೀಡಲ್ಪಟ್ಟಿರುವ 
ಅಧಿಕಾರಗಳನ್ನು ಚಲಾಯಿಸುವುದಕ್ಕೆ ಅವರಿಗೆ ಸಹಾಯ ಮಾಡುವುದಕ್ಕಾಗಿ ಯುಕ್ತವೆಂದು 
ತೋರುವಂತಹ ಇತರ ಉದ್ಯೋಗಸ್ಥರನ್ನು ಸರಕಾರವು ನೇಮಿಸಬಹುದಾಗಿದೆ . 

( 3 ) ( 1 ) ನೇ ಹಾಗೂ ( 2 ) ನೇ ಉಪ - ವಿಭಾಗಗಳಲ್ಲಿ ಸೂಚಿಸಿರುವ ಸ್ಪೆಶಲ್ 
ಆಫೀಸರ ಹಾಗೂ ಇತರ ಉದ್ಯೋಗಸ್ಥರ ಸಂಬಳ ಹಾಗೂ ಭತ್ತೆಗಳು ಸರಕಾರ ನಿಶ್ಚಯಿಸುವ 
ಪ್ರಕಾರವಾಗಿರುವುದು . 


8. ಸೊಸೈಟಿಗಳಿಗೆ ನೀಡಬೇಕಾದಂತಹ ಮೊತ್ತ . - ಸೊಸೈಟಿಗಳಿಗೆ ಸರಕಾರವು 
ನೀಡಬೇಕಾದಂತಹ ಮೊತ್ತ ಎಂದರೆ , ಸೊಸೈಟಿಗಳು ಅವುಗಳ ಸ್ವಂತ ಖರ್ಚಿನಲ್ಲಿ ವೈದ್ಯಕೀಯ 
ಕಾಲೇಜಿನ ಹಾಗೂ ಆಸ್ಪತ್ರೆಯ ಹಾಗೂ ಇತರ ಸಂಬಂಧಿತ ಸಂಸ್ಥೆಗಳ ಆಡಳಿತ 
ನಿರ್ವಹಣೆಗಾಗಿ ಹಾಗೂ ಚಟುವಟಿಕೆಗಾಗಿ ನಿರ್ಮಿಸಿರುವ ಕಟ್ಟಡಗಳ ಹಾಗೂ ಸಜೀಕರಿಸಿದ 
ಇತರ ಭೌತಿಕ ಸೌಕರ್ಯಗಳ , ಖರೀದಿಸಿರುವ ಹಾಗೂ ಈಗ ಉಪಯೋಗಿಸುತ್ತಿರುವ 
ಉಪಕರಣಗಳ , ಪೀಠೋಪಕರಣಗಳ ಮುಂತಾದ ಎಲ್ಲಾ ಚರಾಸ್ತಿಗಳ , ಈ ಅಧ್ಯಾದೇಶವು 
ಜಾರಿಗೆ ಬಂದ ನಂತರ ಸಿದ್ಧಪಡಿಸಿದಂತಹ ಮೊದಲ ಆಯವ್ಯಯ ಪಟ್ಟಿಯ ಪ್ರಕಾರದ 
ಸವಕಳಿ ಮೌಲ್ಯವನ್ನು ಕಡಿತಗೊಳಿಸಿದ ಮೊತ್ತ ಆಗಿರುವುದು . 

ಒಟ್ಟು ಮೊತ್ತದಿಂದ ಕಡಿತಗೊಳಿಸುವಿಕೆ -8 ನೇ ವಿಭಾಗದಲ್ಲಿ ನಿರ್ದಿಷ್ಟಪಡಿಸಿರುವ 
ಮೊತ್ತದಿಂದ ಈ ಕೆಳಗಿನ ಮೊತ್ತಗಳನ್ನು ಕಡಿತಗೊಳಿಸಲು ಸರಕಾರಕ್ಕೆ ಹಕ್ಕು ಇರುವುದಾಗಿದೆ , 
ಆದೇನೆಂದರೆ : 


9 . 


( ಎ ) ಸರಕಾರವು 

ಸರಕಾರವು ಸೊಸೈಟಿಗಳಿಗೆ ಇದುವರೆಗೆ ನೀಡಿರುವಂತಹ ಯಾವುದಾದರು 
ಮೊತ್ತಗಳನ್ನು ; 

( ಬಿ ) ಸೊಸೈಟಿಗಳು ಸರಕಾರಕ್ಕೆ ನೀಡಬೇಕಾದಂತಹ ಎಲ್ಲಾ ಮೊತ್ತಗಳನ್ನು ಹಾಗೂ 
ಅವುಗಳ ಬಡ್ಡಿಯನ್ನು 


64 


9 


ಸೊಸೈಟಿಗಳು ಯಾವುದಾದರು ಆರ್ಥಿಕ ಸಂಸ್ಥೆಗಳಿಗೆ ಋಣಿಯಾಗಿರುವ ಹಾಗೂ 
ಸರಕಾರವು ಆ ಐಟಂನಲ್ಲಿ ಸೊಸೈಟಿಗಳಿಗೆ ಬೇಕಾಗಿ ಪಾವತಿಸಿರುವುದಾದ ಮೊತ್ತಗಳನ್ನು ; 

( ಡಿ ) ಸರಕಾರವು ಇತರ ಯಾವುದಾದರೂ ರೀತಿಯಲ್ಲಿ ಸೊಸೈಟಿಗಳಿಗೆ ಬೇಕಾಗಿ 
ಅಥವಾ ಸಂಸ್ಥೆಗಳಿಗೆ ಬೇಕಾಗಿ ಖರ್ಚು ಮಾಡಿರುವುದಾದ ಮೊತ್ತಗಳನ್ನು , 

( ಇ ) ಸರಕಾರವು ಗ್ಯಾರಂಟಿ ನೀಡಿರುವ ಅಥವಾ ಅಲ್ಲದ , ಸೊಸೈಟಿಗಳು ವಿವಿಧ 
ಆರ್ಥಿಕ ಸಂಸ್ಥೆಗಳಿಂದ ಪಡೆದಿರುವ ಸಾಲಗಳನ್ನು , ಅವುಗಳ ಬಡ್ಡಿ ಹಾಗೂ ಗ್ಯಾರಂಟಿ 


ಕಮಿಷನ್‌ನ್ನು , 


( ಎಫ್ ) 4 ನೇ ವಿಭಾಗ ಪ್ರಕಾರ ಸಂಸ್ಥೆಗಳು ಸರಕಾರದಲ್ಲಿ ನಿಹಿತಗೊಳ್ಳುವುದರ 
ಪರಿಣಾಮವಾಗಿ ಸ್ಪೆಶಲ್ ಆಫೀಸರ್ ಕಂಡುಹಿಡಿಯುವ ಪಾವತಿಸಬೇಕಾದಂತಹ ಇತರ 
ಯಾವುದಾದರು ಮೊತ್ತಗಳನ್ನು . 

10. ಸ್ಪೆಶಲ್ ಆಫೀಸರ್ ಪಾಲಿಸಬೇಕಾದ ಪ್ರಕ್ರಿಯೆ . ( 1 ) 8 ಹಾಗೂ 9 ನೇ 
ವಿಭಾಗಗಳಲ್ಲಿ ನಿರ್ದಿಷ್ಟಪಡಿಸಿದ ಮೊತ್ತಗಳನ್ನು ನಿರ್ಧರಿಸುವುದಕ್ಕಿರುವ ಪುರಾವೆಯನ್ನು ಸಂಗ್ರಹಿಸುವ 
ಅಗತ್ಯಕ್ಕಾಗಿ ಅಥವಾ ಸಹಾಯಕ್ಕಾಗಿ , 7 ನೇ ವಿಭಾಗ ಪ್ರಕಾರ ನೇಮಿಸಲ್ಪಡುವ ಸ್ಪೆಶಲ್ 
ಆಫೀಸರರಿಗೆ ಸರಕಾರದ ಅಥವಾ ಸಂಸ್ಥೆಗಳ ಸಂಬಂಧಪಟ್ಟ ಯಾವುದೇ ಉದ್ಯೋಗಸ್ಥನನ್ನು 
ಅಥವಾ ನೌಕರನನ್ನು ಕರೆಯಿಸಬಹುದಾಗಿದೆ ಹಾಗೂ ಆ ರೀತಿಯಲ್ಲಿ ಸ್ಪೆಶಲ್ ಆಫೀಸರ್ 
ಅವಶ್ಯಪಟ್ಟಲ್ಲಿ ಅಂತಹ ಉದ್ಯೋಗಸ್ಥ ಅಥವಾ ನೌಕರನು ಸ್ಪೆಶಲ್ ಆಫೀಶರ್ ಅಗತ್ಯಪಡುವ 
ದಾಖಲೆಗಳನ್ನು ಅಥವಾ ಸಹಾಯವನ್ನು ನೀಡಲು ಹೊಣೆಗಾರನಾಗಿರುವನು . 

( 2 ) ಅಂತಹ ಕರ್ತವ್ಯವನ್ನು ನಿರ್ವಹಿಸುವುದರಲ್ಲಿ ಸ್ಪೆಶಲ್ ಆಫೀಸರಿಗೆ ಯಾವುದೇ 
ರೀತಿಯಲ್ಲಿ ತೊಂದರೆಗಳು ಉಂಟಾಗುವುದಾದಲ್ಲಿ , ಆತನಿಗೆ , ಸಂಬಂಧಪಟ್ಟ ಎಕ್ಸಿಕ್ಯೂಟಿವ್ 
ಮಾಜಿಸ್ಟ್ರೇಟ್‌ರವರ ಸಹಾಯವನ್ನು ಕೋರಬಹುದಾಗಿದೆ ಹಾಗೂ ಅಂತಹ ಸಹಾಯವನ್ನು 
ನೀಡಲು ಅವರು ಹೊಣೆಗಾರನಾಗಿರುವರು . 

( 3 ) ಸ್ಪೆಶಲ್ ಆಫೀಸರನ್ನು ನೇಮಕಾತಿಗೊಳಿಸಿದ ದಿನಾಂಕದಿಂದ ಆರು 
ತಿಂಗಳಿನೊಳಗೆ 8 ಹಾಗೂ 9 ನೇ ವಿಭಾಗಗಳಲ್ಲಿ ನಿರ್ದಿಷ್ಟಪಡಿಸಿರುವ ಮೊತ್ತಗಳನ್ನು ಲೆಕ್ಕಮಾಡಿ 
ಸರಕಾರಕ್ಕೆ ಒಂದು ವರದಿಯನ್ನು ಸಲ್ಲಿಸತಕ್ಕದ್ದು . 

ಆದರೆ , ಸಂದರ್ಭವು ಅಗತ್ಯಪಡುವುದಾದಲ್ಲಿ , ಲಿಖಿತವಾದ ಕಾರಣ ಮೇಲೆ ಸರಕಾರಕ್ಕೆ , 
ಅಧಿಸೂಚನೆಯ ಮೂಲಕ ವರದಿ ಸಲ್ಲಿಸುವ ಕಾಲಾವಧಿಯನ್ನು ಗರಿಷ್ಟ ಒಂದು ವರ್ಷದವರೆಗೆ 
ಮುಂದುವರಿಸಿ ನೀಡಬಹುದಾಗಿದೆ . 


G 72 / 2019 / GPC . 


65 


10 


( 4 ) 8 ಹಾಗೂ 9 ನೇ ವಿಭಾಗಗಳಲ್ಲಿ ನಿರ್ದಿಷ್ಟಪಡಿಸಿರುವ ಮೊತ್ತಗಳನ್ನು 
ಲೆಕ್ಕಮಾಡುವಾಗ ಸ್ಪೆಶಲ್ ಆಫೀಸರಿಗೆ ಸರಕಾರದ , ಸೊಸೈಟಿಗಳ , ಸಂಸ್ಥೆಗಳ ಸಂಬಂಧಪಟ್ಟ 
ಉದ್ಯೋಗಸ್ಥರ ಅಥವಾ ಅವರ ಪ್ರತಿನಿಧಿಗಳ ಉಪಸ್ಥಿತಿಯನ್ನೂ ಸಹ ಅಗತ್ಯಪಡಿಸಬಹುದಾಗಿದೆ . 

11. ಮೊತ್ತವನ್ನು ಪಾವತಿಸುವ ರೀತಿ . ( 1 ) 8 ನೇ ವಿಭಾಗದ ಪ್ರಕಾರವಿರುವ ಒಟ್ಟು 
ಮೊತ್ತವನ್ನು ಹಾಗೂ 9 ನೇ ವಿಭಾಗದ ಪ್ರಕಾರ ಸರಕಾರಕ್ಕೆ ಹಕ್ಕು ಇರುವ 
ಕಡಿತಗೊಳಿಸುವಿಕೆಯನ್ನು ಲೆಕ್ಕಮಾಡಿ ಅದನ್ನು ಕಡಿಮೆಮಾಡಿದ ನಂತರ , ಸೊಸೈಟಿಗಳಿಗೆ 
ನೀಡಬೇಕಾದಂತಹ ನಿವ್ವಳ ಮೊತ್ತವನ್ನು ಲೆಕ್ಕಮಾಡಿ ಸ್ಪೆಶಲ್ ಆಫೀಸರ್ ವರದಿಯನ್ನು 
ಸಮರ್ಪಿಸಿದ ತಕ್ಷಣವೇ , ಸರಕಾರವು ಅದನ್ನು ಪರಿಶೀಲಿಸತಕ್ಕದ್ದು ಹಾಗೂ ಅದರ ಪ್ರಕಾರ 
ನೀಡಬೇಕಾದಂತಹ ಮೊತ್ತವನ್ನು ವರದಿ ಲಭಿಸಿದ ದಿನಾಂಕದಿಂದ ಆರು ತಿಂಗಳಿನೊಳಗೆ 
ಸೊಸೈಟಿಗಳಿಗೆ ನೀಡತಕ್ಕದ್ದು . 

( 2 ) 8 ನೇ ವಿಭಾಗ ಪ್ರಕಾರ ಸರಕಾರವು ಸೊಸೈಟಿಗಳಿಗೆ ನೀಡಬೇಕಾದಂತಹ 
ಮೊತ್ತವು , 9 ನೇ ವಿಭಾಗ ಪ್ರಕಾರ ಲೆಕ್ಕಮಾಡಿದ ಮೊತ್ತಕ್ಕೆ ಸಮಾನ ಅಥವಾ ಅದಕ್ಕಿಂತ 
ಕಡಿಮೆಯಾಗಿದ್ದಲ್ಲಿ ಸರಕಾರವು ಯಾವುದೇ ಮೊತ್ತವನ್ನು ಸೊಸೈಟಿಗಳಿಗೆ ನೀಡತಕ್ಕದ್ದಲ್ಲ . 

12. ಸೊಸೈಟಿಗಳಲ್ಲಿನ ಉದ್ಯೋಗಸ್ಥರ ಹಾಗೂ ಇತರ ನೌಕರರ ಸೇವಾ ಷರತ್ತುಗಳ 
ನಿರ್ಧರಣೆ ( 1 ) ಕಂಟ್ರೋಲ್ ಬೋರ್ಡನ್ನು ನೇಮಕಗೊಳಿಸಿದ ಆದೇಶದ ದಿನಾಂಕಕ್ಕಿಂತ ನಿಕಟ 
ಪೂರ್ವದಲ್ಲಿ ಸಂಸ್ಥೆಗಳಲ್ಲಿ ಉದ್ಯೋಗದಲ್ಲಿದ್ದ ಅಥವಾ ಅದಕ್ಕೆ ಸಂಬಂಧಪಟ್ಟಿರುವ ಎಲ್ಲಾ 
ಉದ್ಯೋಗಸ್ಥರು ಹಾಗೂ ಇತರ ನೌಕರರು , ಆ ಆದೇಶದ ದಿನಾಂಕದಿಂದ ಆಯಾಯ 
ವಿಷಯದಂತೆ , ನಿಗದಿಪಡಿಸುವ ದಿನಾಂಕದ ವರೆಗೆ , ಅಧ್ಯಾದೇಶವನ್ನು ಜಾರಿಗೊಳಿಸಬರುತ್ತಿದ್ದಲ್ಲಿ , 
ಆತನು ವಹಿಸಬಹುದಾಗಿದ್ದ ಅದೇ ಕಾಲಾವಧಿವರೆಗೆ , ಅದೇ ಸಂಬಳದೊಂದಿಗೆ , ಅದೇ ನಿಬಂಧನೆ 
ಹಾಗೂ ಷರತ್ತುಗಳೊಂದಿಗೆ ಈ ಅಧ್ಯಾದೇಶವು ಜಾರಿಗೆ ಬಂದ ನಂತರವೂ ಉದ್ಯೋಗವನ್ನು 
ವಹಿಸಬಹುದಾಗಿದೆ . ಸಂಸ್ಥೆಗಳು ಸರಕಾರದಲ್ಲಿ ನಿಹಿತಗೊಂಡ ನಂತರವಿರುವ ಅಂತಹ ಅಧ್ಯಾಪಕರ , 
ಉದ್ಯೋಗಸ್ಥರ ಹಾಗೂ ನೌಕರರ ಸೇವಾ ಷರತ್ತುಗಳು ಈ ಕುರಿತು ಸರಕಾರದ ನಿಗದಿಪಡಿಸಿದ 
ರೀತಿಯಲ್ಲಿ ಹಾಗೂ ಆದೇಶ ಹೊರಡಿಸುವ ಪ್ರಕಾರವಾಗಿರುವುದಾಗಿದೆ . 

( 2 ) ಸಂಸ್ಥೆಗಳು ಒಂದು ಪ್ರೊವಿಡಂಟ್ ಫಂಡ್‌ನ್ನು , ಸೂಪರ್‌ ಅನ್ವೇಷನ್ 
ಫಂಡನ್ನು ಅಥವಾ ಇತರ ಯಾವುದಾದರು ಫಂಡನ್ನು ಅಂತಹ ಸಂಸ್ಥೆಯ ನೌಕರನಾದ ವ್ಯಕ್ತಿಯ 
ಹಿತಕ್ಕಾಗಿ ರೂಪೀಕರಿಸಿದಲ್ಲಿ , ಈ ಅಧ್ಯಾದೇಶದ ಪ್ರಕಾರ ಅಥವಾ ಅದರ ಕೆಳಗೆ ಯಾರ 
ಸೇವೆಗಳಾಗಿವೆಯೋ ವರ್ಗಾಯಿಸಲ್ಪಟ್ಟಿರುವುದು ಅಂತಹ ಅಧಿಕಾರಿಗೆ ಅಥವಾ ಇತರ ನೌಕರರಿಗೆ 
ಸಂಬಂಧಿಸಿದ ಮೊತ್ತವು ನಿಗದಿಪಡಿಸಿದ ರೀತಿಯಲ್ಲಿ ನಿರ್ವಹಿಸತಕ್ಕದ್ದು . 


66 


11 


13 . 


* ಟಿ.ಬಿ . 


14 . 


ಟಿ.ಬಿ. ಸಾನಟೋರಿಯಂನ ನಿರ್ವಣೆಗಾಗಿ ವಿಶೇಷ ಉಪಬಂಧ ( 1 ) 
ಪರಿಯಾರ ಮೆಡಿಕಲ್ ಕಾಲೇಜಿನ ಸಮುಚ್ಚಯದಲ್ಲಿ ಕಾರ್ಯಾಚರಿಸುವ 
ಸಾನಟೋರಿಯಂ'ನ್ನು ಸರಕಾರವು ನಿರ್ವಹಿಸತಕ್ಕದ್ದು ಹಾಗೂ ದಿವಂಗತ ಶ್ರೀ ಸಾಮುವಲ್ 
ಆರೋಣ್ ಸೃಷ್ಟಿಸಿದ 1950 ಜೂನ್ 5 ನೇ ದಿನಾಂಕದ 1950 ರ 812 ನೇ ನಂಬ್ರ 
ದಾಖಲೆಯಲ್ಲಿ ವಿವರಿಸಿರುವ ಪ್ರಕಾರ ಟಿ.ಬಿ. ರೋಗಿಗಳಿಗೆ ಚಿಕಿತ್ಸೆಯನ್ನು ಒದಗಿಸತಕ್ಕದ್ದು . 

( 2 ) ( 1 ) ನೇ ಉಪ - ವಿಭಾಗದಲ್ಲಿ ಉಲ್ಲೇಖಿಸಲ್ಪಟ್ಟಿರುವ ಟಿ . ಬಿ . ಸಾನಟೋರಿಯಂನ 
ದಕ್ಷ ಆಡಳಿತ ನಿರ್ವಹಣೆಗಾಗಿ , ಸರಕಾರಕ್ಕೆ ಯುಕ್ತವೆಂದು ತೋರುವ ಹಾಗೂ 
ಅಧ್ಯಾದೇಶದ ಉಪಬಂಧಗಳಿಗೆ ವಿರುದ್ಧವಲ್ಲದಂತಹ ನಿರ್ದೆಶಗಳನ್ನು ನೀಡಬಹುದಾಗಿದೆ . 

ಉತ್ತಮ ವಿಶ್ವಾಶದಿಂದ ಕೈಗೊಂಡ ಕ್ರಮಕ್ಕೆ ಸಂರಕ್ಷಣೆ . ಈ ಅಧ್ಯಾದೇಶದ 
ಪ್ರಕಾರ ಉತ್ತಮ ವಿಶ್ವಾಸದಿಂದ ಕೈಗೊಂಡ ಅಥವಾ ಕೈಗೊಳ್ಳಲು ಉದ್ದೇಶಿಸಿದಂತಹ ಯಾವುದೇ 
ಕ್ರಮಕ್ಕೆ ಸಂಬಂಧಿಸಿ ಯಾವುದೇ ದಾವೆ ಅಥವಾ ಪ್ರೋಸಿಕ್ಯೂಷನ್ ಅಥವಾ ಶಿಕ್ಷಾ ಕ್ರಮಗಳು 
ಅಥವಾ ಇತರ ಕಾನೂನು ಕ್ರಮಗಳು ಸರಕಾರದ ಅಥವಾ ಸ್ಪೆಶಲ್ ಆಫೀಸರ ಅಥವಾ 
ಸ್ಪೆಶಲ್ ಆಫೀಸರ ನಿರ್ದೆಶಕ್ಕನುಸರಿಸಿ ಕಾರ್ಯಾಚರಿಸಿದ ಇತರ ಯಾವುದಾದರು ಉದ್ಯೋಗಸ್ಥರ 
ಅಥವಾ ವ್ಯಕ್ತಿಗಳ ವಿರುದ್ಧ ಹೂಡುವಂತಹದ್ದಲ್ಲ . 

ಅಧ್ಯಾದೇಶದ ಅಧ್ಯಾರೊಹೀ ಪ್ರಭಾವ . ಈ ಅಧ್ಯಾದೇಶದ ಉಪಬಂಧಗಳಿಗೆ 
ಅಥವಾ ಅದರ ಕೆಳಗೆ ರಚಿಸಿದಂತಹ ಯಾವುದೇ ನಿಯಮಕ್ಕೆ ಅಥವಾ ಆದೇಶಕ್ಕೆ 
ವಿರುದ್ಧವಾಗಿ ಈ ಅಧ್ಯಾದೇಶದ ಹೊರತಾದ ಇತರ ಯಾವುದೇ ಕಾನೂನಿನಲ್ಲೋ ಈ 
ಅಧ್ಯಾದೇಶದ ಹೊರತಾದ ಇತರ ಯಾವುದೇ ಕಾನೂನಿನ ಪ್ರಭಾವದಿಂದಿರುವ ಯಾವುದೇ 
ದಾಖಲೆಯಲ್ಲಿ ಅಥವಾ ಲಿಖಿತ ಪತ್ರದಲ್ಲಿ ಏನೇ ಅಡಕವಾಗಿದ್ದರೂ ಪ್ರಭಾವವಿರುವುದಾಗಿದೆ . 

ನಿಯಮಗಳನ್ನು ರಚಿಸುವ ಅಧಿಕಾರ ( 1 ) ಸರಕಾರಕ್ಕೆ , ಗಜೆಟ್ ಅಧಿಸೂಚನೆಯ 
ಮೂಲಕ , ಈ ಆಧ್ಯಾದೇಶದ ಉದ್ದೇಶಗಳನ್ನು ಜಾರಿಗೊಳಿಸುವುದಕ್ಕಾಗಿ ನಿಯಮಗಳನ್ನು 
ಉಂಟುಮಾಡಬಹುದಾಗಿದೆ . 


مل 


15 . 


16 . 


( 2 ) ಈ ಅಧ್ಯಾದೇಶದ ಪ್ರಕಾರ ರಚಿಸಿದಂತಹ ಪ್ರತಿಯೊಂದು ನಿಯಮವನ್ನು , 
ಅದನ್ನು ರಚಿಸಿದ ನಂತರ ಆದಷ್ಟು ಬೇಗನೆ , ವಿಧಾನಸಭೆಯು ಅಧಿವೇಶನದಲ್ಲಿರುವಾಗ ಅದರ 
ಸಮಕ್ಷದಲ್ಲಿ ಒಂದು ಅಧಿವೇಶನದಲ್ಲಿ ಅಥವಾ ಸತತವಾದ ಎರಡು ಅಧಿವೇಶನಗಳಲ್ಲಿ 
ಒಳಪಡಬಹುದಾದ ಒಟ್ಟು ಹದಿನಾಲ್ಕು ದಿವಸಗಳ ಕಾಲ ಮಂಡಿಸತಕ್ಕದ್ದು ಹಾಗೂ ಆ 


67 


12 


17 . 


ರೀತಿಯಲ್ಲಿ ಅದನ್ನು ಯಾವ ಅಧಿವೇಶನದಲ್ಲಿ ಮಂಡಿಸಲಾಗುವುದೋ ಆ ಅಧಿವೇಶನ 
ಅಥವಾ ನಿಕಟಾನಂತರದ ಅಧಿವೇಶನವು ಕೊನೆಗೊಳ್ಳುವುದಕ್ಕಿಂತ ಮುಂಚಿತವಾಗಿ ವಿಧಾನಸಭೆಯು 
ಪ್ರಸ್ತುತ ನಿಯಮದಲ್ಲಿ ಮಾರ್ಪಾಟು ಮಾಡುವುದೋ ನಿಯಮವನ್ನು ರಚಿಸಬೇಕಿಲ್ಲವೆಂದು 
ತೀರ್ಮಾನಿಸುವುದೋ ಮಾಡುವುದಾದಲ್ಲಿ ಆ ನಿಯಮಕ್ಕೆ , ಅನಂತರ , ಆಯಾಯ ವಿಷಯದಂತೆ , 

ರೀತಿ ಮಾರ್ಪಾಟುಗೊಳಿಸಿದ ರೂಪದಲ್ಲಿ ಮಾತ್ರವೇ ಪ್ರಾಬಲ್ಯ ಇರುವುದಾಗಿದೆ ಅಥವಾ 
ಯಾವುದೇ ಪ್ರಾಬಲ್ಯ ಇಲ್ಲದಾಗುವುದಾಗಿದೆ . ಹಾಗಿದ್ದರೂ ಅಂತಹ ಯಾವುದಾದರು 
ಮಾರ್ಪಾಟೋ ರದ್ಧತಿಯೋ ಆ ನಿಯಮದ ಪ್ರಕಾರ ಹಿಂದೆ ರಚಿಸಿದ ಯಾವುದಾದರು 
ವಿಷಯದ ಸಿಂಧುತ್ವಕ್ಕೆ ಭಂಗ ಬರದ ರೀತಿಯಲ್ಲಿ ಆಗಿರತಕ್ಕದ್ದು . 

ತೊಂದರೆಗಳನ್ನು ನೀಗಿಸುವುದಕ್ಕಿರುವ ಅಧಿಕಾರ . - ಈ ಅಧ್ಯಾದೇಶದ 
ಉಪಬಂಧಗಳನ್ನು ಜಾರಿಗೊಳಿಸುವುದರಲ್ಲಿ ಯಾವುದೇ ತೊಂದರೆಗಳು ಉಂಟಾಗುವುದಾದಲ್ಲಿ , 
ಸರಕಾರಕ್ಕೆ ಆದೇಶದ ಮೂಲಕ ಸಂಧರ್ಭವು ಅಗತ್ಯಪಡಿಸುವುದಾದಲ್ಲಿ , ಆ ತೊಂದರೆಯನ್ನು 
ನೀಗಿಸಲು ಅವಶ್ಯಕವೆಂದು ಅದಕ್ಕೆ ತೋರುವಂತಹ ಈ ಅಧ್ಯಾದೇಶದ ಉಪಬಂಧಗಳಿಗೆ 
ವಿರುದ್ಧವಲ್ಲದಂತಹ ಯಾವುದೇ ಕ್ರಮಗಳನ್ನು ಕೈಗೊಳ್ಳಬಹುದಾಗಿದೆ . 

ಆದರೆ , ಈ ಆಧ್ಯಾದೇಶದ ಪ್ರಾರಂಭ ದಿನಾಂಕದಿಂದ ಎರಡು ವರ್ಷಗಳ ನಂತರ 
ಅಂತಹ ಯಾವುದೇ ಆದೇಶವನ್ನು ಹೊರಡಿಸತಕ್ಕದ್ದಲ್ಲ . 

18 , ಸೊಸೈಟಿಗಳಿಗೆ ಸಂಬಂಧಿಸಿದ ವಿಶೇಷ ಉಪಬಂಧಗಳು , 4 ನೇ ವಿಭಾಗದ ಪ್ರಕಾರ 
ಸಂಸ್ಥೆಗಳು ಹಾಗೂ ಸಂಬಂಧಿತ ಸಂಸ್ಥೆಗಳು , ಅದರ ಎಲ್ಲಾ ಆಸ್ತಿ ಹಾಗೂ ಬಾಧ್ಯತೆಗಳೊಂದಿಗೆ 
ಸರಕಾರದಲ್ಲಿ ನಿಹಿತಗೊಂಡ ನಂತರವೂ ವೈದ್ಯಕೀಯ ವಿಜ್ಞಾನಗಳ ಅಕಾಡೆಮಿ ಹಾಗೂ ಸಹಕಾರಿ 
ಆಸ್ಪತ್ರೆ ಸಮುಚ್ಚಯಗಳು , ಅವುಗಳು ನೋಂದಣಿ ಮಾಡಿದ ಕಾನೂನುಗಳ ಪ್ರಕಾರ , ಆಯಾಯ 
ವಿಷಯದಂತೆ , ಮುಂದುವರಿಯುವುದು ಹಾಗೂ ಪ್ರಸ್ತುತ ಕಾನೂನುಗಳು ಅನುಸರಿಸುವ 
ರೀತಿಯಲ್ಲಿ ಅವುಗಳಿಗೆ ಕಾರ್ಯಾಚರಿಸಬಹುದಾಗಿದೆ . 

ಆದರೆ , ಪ್ರಸ್ತುತ ಸೊಸೈಟಿಗಳಿಗೆ ಸರಕಾರವು ಈ ಅಧ್ಯಾದೇಶದ ಪ್ರಕಾರ ವಹಿಸಿದ 
ಸಂಸ್ಥೆಗಳ ಮೇಲೆ ಯಾವುದೇ ರೀತಿಯ ಹಕ್ಕು ಅಥವಾ ನಿಯಂತ್ರಣೆಯು ಇರುವುದು ಹಾಗೂ 
ಅದು ಈ ಅಧ್ಯಾದೇಶದ 15 ನೇ ವಿಭಾಗದ ಉಪಬಂಧಗಳಿಗೆ ವಿಧೇಯವಾಗಿರುವುದಾಗಿದೆ . 

ಅಸ್ತಿತ್ವದಲ್ಲಿರುವ ಕಾನೂನು ಕ್ರಮಗಳಿಗೆ ಸಂಬಂಧಿಸಿದ ವಿಶೇಷ 
ಉಪಬಂಧಗಳು . ಈ ಅಧ್ಯಾದೇಶದ ಪ್ರಾರಂಭ ದಿನಾಂಕದಂದು ಸಂಸ್ಥೆಗಳ ಹೆಸರಿನಲ್ಲಿ ಅಥವಾ 
ಅವುಗಳ ವಿರುದ್ಧವಾಗಿ ಯಾವುದೇ ನ್ಯಾಯಾಲಯದ ಅಥವಾ ಟ್ರಿಬ್ಯೂನಲಿನ ಆಥವಾ ಇತರ 


19 . 


68 


13 


ಪ್ರಾಧಿಕಾರದ ಸಮಕ್ಷದಲ್ಲಿ ಯಾವುದೇ ದಾವೆ ಅಥವಾ ಮನವಿ ಅಥವಾ ಇತರ ಕಾನೂನು 
ಕ್ರಮಗಳು ತೀರ್ಪಾಗದೆ ಇದ್ದಲ್ಲಿ , ಅದು 

ಇದ್ದಲ್ಲಿ , ಅದು ಅಂತಹ ದಿನಾಂಕದಿಂದ ಸರಕಾರದ ಪರವಾಗಿ 
ಅಥವಾ ವಿರುದ್ಧವಾಗಿ ಆಯಾಯ ವಿಷಯದಂತೆ ಮುಂದುವರಿಯುವುದು . 

20. ರದ್ಧತಿ ಮತ್ತು ರಕ್ಷಣೆ ( 1 ) 2019 ರ ಕೇರಳ ಸಹಕಾರಿ ಆಸ್ಪತ್ರೆ ಸಮುಚ್ಛಯ 
ಹಾಗೂ ವೈದ್ಯಕೀಯ ವಿಜ್ಞಾನಗಳ ಅಕಾಡೆಮಿ ( ಕಾರ್ಯನಿರ್ವಹಣೆ ಹಾಗೂ ಆಡಳಿತ 
ನಿರ್ವಹಣೆಯನ್ನು ವಹಿಸಿಕೊಳ್ಳುವಿಕೆ ) ಅಧ್ಯಾದೇಶ ( 2019 ರ 1 ) ವು ಈ ಮೂಲಕ 
ರದ್ದುಗೊಂಡಿರುವುದು . 


( 2 ) ಅಂತಹ ರದ್ಧತಿಯಲ್ಲಿ ಏನೇ ಒಳಗೊಂಡಿದ್ದರೂ , ಪ್ರಸ್ತುತ ಅಧ್ಯಾದೇಶದ 
ಪ್ರಕಾರ ಮಾಡಿದ ಅಥವಾ ಮಾಡಿರುವುದಾಗಿ ಭಾವಿಸಲ್ಪಡುವ ಯಾವುದೇ ಕಾರ್ಯ ಅಥವಾ 
ಕೈಗೊಂಡ ಅಥವಾ ಕೈಗೊಂಡಿರುವುದಾಗಿ ಭಾವಿಸಲ್ಪಡುವ ಯಾವುದೇ ಕ್ರಮವು ಈ ಅಧ್ಯಾದೇಶದ 
ಪ್ರಕಾರ ಮಾಡಿರುವುದಾಗಿ ಅಥವಾ ಕೈಗೊಂಡಿರುವುದಾಗಿ ಭಾವಿಸತಕ್ಕದ್ದು . 


ಪಿ . ಸದಾಶಿವ 


ರಾಜ್ಯಪಾಲರು . 


69 


Salim A 


Digitally signed by Salim A 
Date : 2021.09.3021 : 09 : 01 
+ 05'30 ' 


